ರುಜು 


ಕರ್ನಾಟಕ ವಿಧಾನ ಪರಿಷತು 


ವಿಧಾನ ಪರಿಷತ್ತ ಸದಸ್ಯರು 
ಉತ್ತರಿಸ ಬೇಕಾದ ದಿನಾಂಕ 
ಉತ್ತರಿಸ ಬೇಕಾದ ಸಚಿವರು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ; 


ಕ್ರಸಂ ಪ್ರಶ್ನೆಗಳು 


(ಅ) 


ಕೋವಿಡ್‌-19ರ ಪ್ರಯುಕ್ಕ ಎಲ್ಲಾ 
ನೇಮಕಾತಿಗಳಿಗೂ ಆರ್ಥಿಕ 
ಮಿತವ್ಯಯ ಹೇರಿರುವುದು ನಿಜವೇ; 
ಹಾಗಿದ್ದಲ್ಲಿ ಈ 
ಯಾವಾಗ ಹಿಂಪಡೆಯಲಾಗುವುದು; 


ಆದೇಶವನ್ನು 


653 
ಶ್ರೀ ಶಶೀಲ್‌ ಜಿ. ನಮೋಶಿ (ಶಿಕ್ಷಕರ ಕ್ಷೇತ್ರ 
04.03.2021 
ಮುಖ್ಯ ಮಂತ್ರಿ 
ಉತ್ತರಗಳು 
ರಾಜ್ಯದಲ್ಲಿ ಕೋವಿಡ್‌-19 ಸಾಂಕ್ರಾಮಿಕ ರೋಗದಿಂದಾಗಿ 
ರಾಜಸ್ವ ಸಂಗ್ರಹಣೆಯಲ್ಲಿ ತೀವ್ರ ಕುಸಿತ 


ಉಂಟಾಗಿರುವುದರಿಂದ ಆರ್ಥಿಕ ಸ್ಥಿತಿಯನ್ನು ಸುಸ್ಥಿತಿಗೆ 
ತರುವ ನಿಟ್ಟಿನಲ್ಲಿ" ಮತ್ತು ಇದಕ್ಕಾಗಿ ಸರ್ಕಾರದ ವೆಚ್ಚದ 
ಬಾಬ್ಬಿನಲ್ಲಿ . ಮಿತವ್ಯಯ ಪಾಲಿಸುವುದು 
ಅನಿವಾರ್ಯವಾಗಿರುವುದರಿಂದ, ಸುತ್ತೋಲೆ ಸಂಖ್ಯೆ:ಆಇ 157 
ವೆಚ್ಚ-8 2020, ದಿನಾಂಕ:10.06.2020 ಹಾಗೂ ಸುತ್ತೋಲೆ 
ಸಂಖ್ಯೆ: ಆಇ 03 ಬಿಇಎಂ 2020, ದಿನಾಂಕ:06.07.2020 
ರನ್ನಯ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿನ ಎಲ್ಲಾ ಹಂತದ 
ನೇಮಕಾತಿಯನ್ನು ತಡೆಹಿಡಿಯಲಾಗಿರುತ್ತದೆ. 


ರಾಜ್ಯದ ಆರ್ಥಿಕ ಸ್ಥಿತಿಯು ಸುಸ್ಥಿತಿಗೆ ಬಂದ ನಂತರ 


(ಆ) 


(ಇ) 


ಮೇಲ್ಕಂಡ ಸುತ್ತೋಲೆಗಳನ್ನು ಹಿಂಪಡೆಯುವ ಬಗ್ಗೆ 
ಪರಿಶೀಲಿಸಲಾಗುವುದು. | 
ಆರ್ಥಿಕ ಇಲಾಖೆಯು ರಾಜ್ಯದಲ್ಲಿ | ರ್ರಾಜ್ಯದಲ್ಲಿ 1994-95ರ ನಂತರ ಪ್ರಾರಂಭವಾದ ಶಾಶ್ವತ 


1995ರ ನಂತರ ಪ್ರಾರಂಭವಾದ 
ಎಲ್ಲಾ ವರ್ಗದ ಅರ್ಹ ಶಾಶ್ವತ 
ಅನುದಾನ ರಹಿತ ಶಾಲಾ 
ಕಾಲೇಜುಗಳಿಗೆ ಅನುದಾನ ನೀಡಲು 
ಇರುವ ತೊಂದರೆಗಳೇನು 
(ವಿವರವಾದ ಮಾಹಿತಿ ನೀಡುವುದು) 


ಅನುದಾನರಹಿತ ಶಾಲಾ ಕಾಲೇಜುಗಳಿಗೆ ವೇತನಾನುದಾನ 
ವಿಸ್ತರಿಸುವ ಕುರಿತು ಸರ್ಕಾರದ ಪರಿಗಣನೆಯಲ್ಲಿ ಇರುವುದಿಲ್ಲ. 


ಯಾವ ಕಾಲಮಿತಿಯೊಳಗೆ ಸರ್ಕಾರ 
ಈ ಶಾಲಾ ಕಾಲೇಜುಗಳಿಗೆ ಅನುದಾನ 
ನೀಡುವುದು? (ವಿವರವಾದ ಮಾಹಿತಿ 
ನೀಡುವುದು) 


(ಆ) ರಲ್ಲಿನ ಉತ್ಪರದಿಂದಾಗಿ ಉದ್ಭವಿಸುವುದಿಲ್ಲ. 


ಸಂಖ್ಯೆಆಇ 47 ವೆಚ್ಚ-8/2021 


(ಬಿ.ಎಸ್‌.ಯಡಿಯೂರಪ್ಪ) ಎ 
ಮುಖ್ಯಮಂತ್ರಿ 


